CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨, ೨೦೦೪ (ಮಾರ್ಗಶಿರ ೧೧, ಶಕ ವರ್ಷ ೧೯೨೬) | ಸಂಚಿಕೆ ೪೮ 





ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:1:2001-2002, ದಿನಾಂಕ: 16ನೇ ನವೆಂಬರ್‌ 2004 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 161) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು 66/11 ಕೆ.ವಿ. ವಿದ್ಯುತ್‌ ಸಬ್‌ಸ್ಟೇಷನ್‌ ಸ್ಥಾಪಿಸುವ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) ಪಡಿಸಿಕೊಂಡಿರುತ್ತದೆ ಎಂದು ಭೂ 
ಸ್ವಾಧೀನ ಅಧಿನಿಯಮ ಪ್ರಕರಣ 1602) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) ಅನುಸಾರ ಈ ಮೂಲಕ 
ಪ್ರಕಟಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಸಾಸ್ವೇಹಳ್ಳಿ-2 ಗ್ರಾಮ: ಕುಂದೂರು 
ಕ್ರಮ ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಮುಂಗಡ ಸ್ವಾಧೀನ 
ಸಂಖ್ಯೆ ನಂಬರ್‌ ಎ-ಗುಂ. ರೂ. ಪೈ. ದಿನಾಂಕ 
1) ಶ್ರೀಮತಿ ಚೌಡಮ್ಮ ಹನುಮಮ್ಮ ಮತ್ತು ಗೌರಮ್ಮ 45/1ಎ ಖುಷ್ಕಿ 1-20 1-28 ಇಲ್ಲ 
ಪಿ.ಆರ್‌ . 422 ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:2:2002-2003, ದಿನಾಂಕ: 16ನೇ ನವೆಂಬರ್‌ 2004 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 161) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು 66/11 ಕೆ.ವಿ. ವಿದ್ಯುತ್‌ ಸಬ್‌ಸ್ಟೇಷನ್‌ ಸ್ಥಾಪಿಸುವ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) ಪಡಿಸಿಕೊಂಡಿರುತ್ತದೆ ಎಂದು ಭೂ 
ಸ್ವಾಧೀನ ಅಧಿನಿಯಮ ಪ್ರಕರಣ 1602) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) ಅನುಸಾರ ಈ ಮೂಲಕ 
ಪ್ರಕಟಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಆನಗೋಡು ಗ್ರಾಮ: ಆನಗೋಡು 
ಕ್ರಮ ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಮುಂಗಡ ಸ್ವಾಧೀನ 
ಸಂಖ್ಯೆ ನಂಬರ್‌ ಎ-ಗುಂ. ರೂ. ಪೈ. ದಿನಾಂಕ 
1) ಶ್ರೀ ಎಸ್‌. ಮರುಳಸಿದ್ದಯ್ಯ ಬಿನ್‌ ಪ್ರಭುಲಿಂಗಯ್ಯ 154 ಖುಷ್ಕಿ 3-03 1-60 ಇಲ್ಲ 
ಪಿ.ಆರ್‌ . 423 ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


( ೮೫೭ ) 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨ ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894ರ ಭೂಸ್ವಾಧೀನ ಕಾಯಿದೆ ಕಲಂ 4(1)ರ ಮತ್ತು 17 (ರ ಅನ್ವಯ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂ.ಸಿಆರ್‌.24:2004-05 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣದ ಸಲುವಾಗಿ ದಕ್ಷಿಣ ಪಶ್ಚಿಮ ರೈಲ್ವೆ 
ಇಲಾಖೆಯವರಿಗೆ ಬೇಕಾಗಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡು ಬಂದಿರುತ್ತದೆ. 

1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮ 33 ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ)ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1) ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದ ಹಾಗೂ ಸದರಿ ಕಾಯ್ದೆಯ 4(2)ನೇಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣದ (4ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ) ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂ -ಕಂ.ಇ:28:ಭೂಸ್ವಾಚ:2002:, ದಿನಾಂಕ:20-12-2002ರ ಪ್ರಕಾರ ನೀಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ 
ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 



































ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ಹರಪನಹಳ್ಳಿ ಹೋಬಳಿ : ಹರಪನಹಳ್ಳಿ ಗ್ರಾಮ : ಅಡವಿಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸರ್ವೆ ಸರಹದ್ದುಗಳು (ಸರ್ವೆ ನಂಬರ್‌) ಬೇಕಾದ ಜಮೀನಿನ ಒಟ್ಟು ಭೂ 
ಸಂ ಖಾತೆದಾರರ: | ನಂಬರ್‌ ಅಂದಾಜು ವಿಸ್ತೀರ್ಣ ವಿಸ್ತೀರ್ಣ ಕಂದಾಯ 
ಗೇಣಿದಾರರ: ಜಮೀನಿನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಲಿ ಮಾರ್ಗದ | ವಿಸ್ತೀರ್ಣ ಎ. ಸೆಂ. ರೂ. ಪೈ. 
ಯಣಭಾರ- ತರಹೆ ಯಾವ ದಿಕ್ಕಿನ | ಎ. ಸೆಂ. 
ದಾರರ ಹೆಸರು ಕಡೆಗೆ ಸ್ವಾಧೀನ 
ಪಡಿಸಲಾಗಿದೆ. 
1 2 3 4 5 6 7 8 9 10 11 12 13 
1 | ಮಹೇತಾ ನರೇಂದ್ರಪ್ಪ ಬಿನ್‌ ಜಾಂದೆ ಸ್ವಂತ 112:ಸಿ | ಖುಷ್ಕಿ ಸ.ನಂ. ಸ.ನಂ. ಸ.ನಂ. 112:ಸಿ | ಈಗಾಗಲೇ ಭೂಸ್ವಾ ಉತ್ತರ 0.04 
ಹನುಮಾನ. 112:ಇ 112:ಎ ಪೈಕಿ ಧೀನವಾದ ಭಾಗ ಗ 0೫ 
ಸ.ನಂ. ಸ.ನಂ. |ಈಗಾಗಲೇ ಭೂಸ್ವಾ | ಸ.ನಂ. 112:ಸಿ ದಕ್ಷಿಣ 0.04 
112:ಇ 112:ಎ ಧೀನವಾದ ಭಾಗ ಪೈಕಿ 
2 | ಶ್ರೀನಿವಾಸ, ಆಶಾ, ಪದ್ಮಜ ಪೆನಗೊಂಡಿ, ಸ್ವಂತ 112:ಎ | ಖುಷ್ಕಿ | ಸ.ನಂ.112:ಸಿ | ಸ.ನಂ.111 | ಸ.ನಂ. 112:ಎ | ಈಗಾಗಲೇ ಭೂಸ್ವಾ ಉತ್ತರ 0.04 
ಮೈ:ಗೋಪಾಲಕೃಷ್ಣ ಪೈಕಿ ಧೀನವಾದ ಭಾಗ ಸು Ku 
ಸ.ನಂ.112:ಸಿ ಸ.ನಂ.111 |ಈಗಾಗಲೇ ಭೂಸ್ವಾ ಸ.ನಂ.112:ಎ ಪೈಕಿ ದಕ್ಷಿಣ 0.04 
ಧೀನವಾದ ಭಾಗ 

























































































ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೨, ೨೦೦೪ ೮೫೯ 
1 2 3 4 5 6 7 8 9 10 11 12 13 
3 | ಮಲ್ಲಾರಿ ಕೆಂಚವ್ವ ಕೋಂ ದ್ಯಾಪನಹಳ್ಳಿ ಸ್ವಂತ 111:ಎ | ಖುಷ್ಕಿ ಸ.ನಂ.112 ಸ.ನಂ.110 |ಸ.ನಂ.111:ಎ ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.04 

ಕಡೆಮನೆ ಪರಸಪ್ಪ ಧೀನವಾದ ಭಾಗ ds Ge 
ಸ.ನಂ.112 ಸ.ನಂ.110 |ಈಗಾಗಲೇ ಭೂಸ್ವಾ | ಸ.ನಂ.111:ಎ ಪೈಕಿ ದಕ್ಷಿಣ 0.04 
ಧೀನವಾದ ಭಾಗ 
4 | ಪೆನಗೊಂಡ ಬಾಬಣ್ಣ ಬಿನ್‌ ನಾಗಪ್ಪ ಹ.ಹಳ್ಳಿ ಸ್ವಂತ 110 | ಖುಷ್ಕಿ | ಸ.ನಂ.111 | ಸ.ನಂ.109 | ಸ.ನಂ.110 ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.06 
ಆತಾ ಭಾಗ 0.12 | 0.07 
ಸ.ನಂ.111 ಸ.ನಂ.109 |ಈಗಾಗಲೇ ಭೂಸ್ವಾ ಸ.ನಂ.110 ಪೈಕಿ ದಕ್ಷಿಣ 0.06 
ಧೀನವಾದ ಭಾಗ 
5 | 1) ಕುರುಬರ ಪಕ್ಕೀರಪ್ಪ 2) ಕುರುಬರ ಗುಂಡಪ್ಪ ಸ್ವಂತ 109:ಬಿ ಖುಷ್ಕಿ ಸ.ನಂ.110 | ಸ.ನಂ.109:ಎ]/ಸ.ನಂ.109:ಬಿ ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.10 
3) ಕುರುಬರ ಭೀರಪ್ಪ ಧೀನವಾದ ಭಾಗ (08 ಜೂ 
ಸ.ನಂ.110 | ಸ.ನಂ.109:ಎ/ಈಗಾಗಲೇ ಭೂಸ್ವಾ | ಸ.ನಂ.109:ಬಿ ಪೈಕಿ ದಕ್ಷಿಣ 0.10 
ಧೀನವಾದ ಭಾಗ 
6 | 1) ಕುರುಬರ ಷಣ್ಮುಖಪ್ಪ ಬಿನ್‌ ಗುಂಡಪ್ಪ ಸ್ವಂತ 109:ಎ ಖುಷ್ಕಿ | ಸ.ನಂ.109:ಬಿ | ಸ.ನಂ.108 ಸ.ನಂ.109:ಎಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.16 
2) ದೊಡ್ಡ ಪಕ್ಕೀರಪ್ಪ ಬಿನ್‌ ಪಕ್ಕೀರಪ್ಪ ಧೀನವಾದ ಭಾಗ ಜು ಸತ 
ಸ.ನಂ.109:ಬಿ | ಸ.ನಂ.108 [ಈಗಾಗಲೇ ಭೂಸ್ವಾ | ಸ.ನಂ.109:ಎ ಪೈಕಿ ದಕ್ಷಿಣ 0.16 
ಧೀನವಾದ ಭಾಗ 
7 | ಕುರುಬರ ಷಣ್ಮುಖಪ್ಪ ಬಿನ್‌ ಗುಂಡಪ್ಪ ಸ್ವಂತ 108 ಖುಷ್ಕಿ ಸ.ನಂ.109 ಸ.ನಂ.107 ಸ.ನಂ.108 ಈಗಾಗಲೇ ಭೂಸ್ವಾ ಉತ್ತರ 0.24 
ಧೀನವಾದ ಭಾಗ 
ಸ.ನಂ.109 | ಸ.ನಂ.107 (ಈಗಾಗಲೇ ಭೂಸ್ವಾ | ಸ.ನಂ.108 ಪೈಕಿ ದಕ್ಷಿಣ ಜು 24 
ಧೀನವಾದ ಭಾಗ 
8 ವೀರಮ್ಮ ಕೋಂ ಲೇಟ್‌ ಕುಬಸದ ಹಾಲಪ್ಪ ಸ್ವಂತ 107 ಖುಷ್ಕಿ ಸ.ನಂ.108 ಸ.ನಂ.106 | ಸ.ನಂ.107 ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.67 
ಧೀನವಾದ ಭಾಗ 
1.34 0.80 
ಸ.ನಂ108 ಸ.ನಂ.106 (ಈಗಾಗಲೇ ಭೂಸ್ವಾ ಸ.ನಂ.107 ಪೈಕಿ ದಕ್ಷಿಣ 0.67 
ಧೀನವಾದ ಭಾಗ 
9 | ತಾಳಿ ಈಚಲವನ ಕರ್ನಾಟಕ ಸರ್ಕಾರ ಸರ್ಕಾರ 106:ಬಿ | ಖುಷ್ಕಿ ಸ.ನಂ.107 | ಸ.ನಂ.106:ಎ|ಸ.ನಂ.106:ಬಿ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.15 
ಕಂದಾಯ ಇಲಾಖೆ ಧೀನವಾದ ಭಾಗ ಸ 
ಸ.ನಂ.107 | ಸ.ನಂ.106:ಎ/ಈಗಾಗಲೇ ಭೂಸ್ವಾ | ಸ.ನಂ.106:ಬಿ ಪೈಕಿ ದಕ್ಷಿಣ 0.17 
ಧೀನವಾದ ಭಾಗ 
10 ದೊಡ್ಡನಿಂಗಪ್ಪ ಬಿನ್‌ ಲೇಟ್‌ ಬರಲಿಂಗಪ್ಪ, ಸ್ವಂತ 106:ಎ ಖುಷ್ಕಿ | ಸ.ನಂ.106:ಬಿ | ಸ.ನಂ.105 ಸ.ನಂ.106:ಎ ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.03 
ತಿಪ್ಪನಾಯ್ಕನಹಳ್ಳಿ ಧೀನವಾದ ಭಾಗ ಸ ಸ 
ಸ.ನಂ.106:ಬಿ | ಸ.ನಂ.105 | ಈಗಾಗಲೇ ಭೂಸ್ವಾ | ಸ.ನಂ.106:ಎ ಪೈಕಿ ದಕ್ಷಿಣ 0.05 


























ಧೀನವಾದ ಭಾಗ 























೮೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೨ ೨೦೦೪ ಭಾಗ - ೬ 















































1 2 3 4 5 6 7 8 9 10 11 12 13 
11 | 1) ಸಿ. ಪಕ್ಕೀರಪ್ಪ ಬಿನ್‌ ಭರ್ಮಪ್ಪ ಸ್ವಂತ ಸರ್ಕಾರ | 105: ಖುಷ್ಕಿ ಸ.ನಂ.106 ನಿಚ್ಚಾಪುರ | ಸ.ನಂ. 105:ಎಬಿ | ಈಗಾಗಲೇ ಭೂಸ್ವಾ ಉತ್ತರ 0.19 
2) ಕುರುಬರ ಹಾಲಪ್ಪ ಬಿನ್‌ ಭೀರಪ್ಪ ತಿಪ್ನಹಳ್ಳಿ ಎಬಿ ಗ್ರಾಮದ ಗಡಿ ಸಿಡಿ ಪೈಕಿ ಧೀನವಾದ ಭಾಗ 
3) ದೊಡ್ಡ ನಿಂಗಪ್ಪ ಬಿನ್‌ ಲೇಟ್‌ ಸಿಡಿ bs 
ಬರಲಿಂಗಪ್ಪ, ತಿಪ್ಪನಾಯ್ಕನಹಳ್ಳಿ ನಿಚ್ಚಾಪುರ ಸ.ನಂ.104 |ನಿಚ್ಚಾಪುರ ಗ್ರಾಮದ | ಈಗಾಗಲೇ ಭೂಸ್ವಾ ಉತ್ತರ 0.12 
4) ತರಿಮಾತಿಕೊಳ್ಳ ಸರ್ಕಾರ ಗ್ರಾಮದ ಗಡಿ ಗಡಿ ಧೀನವಾದ ಭಾಗ 
ಮತ್ತು ಸ.ನಂ.104 
ಸ.ನಂ.106 ನಿಚ್ಚಾಪುರ | ಈಗಾಗಲೇ ಭೂಸ್ವಾ ಸ.ನಂ.105: ದಕ್ಷಿಣ 0.30 
ಗ್ರಾಮದ ಗಡಿ | ಧೀನವಾದ ಭಾಗ ಎಬಿಸಿಡಿ ಪೈಕಿ Ha 
ನಿಚ್ಚಾಪುರ ಸ.ನಂ.104 ಈಗಾಗಲೇ ಭೂಸ್ವಾ ಸ.ನಂ.105: ದಕ್ಷಿಣ 0.60 
ಗ್ರಾಮದ ಗಡಿ ಧೀನವಾದ ಭಾಗ ಎಬಿಸಿಡಿ ಪೈಕಿ 
ಒಟ್ಟು | 1.21 | 0.73 
12 | 1) ದಿ. ಹನುಮಪ್ಪ ಬಿನ್‌ ಚಿಗಟೇರಿ ಭರಮಪ್ಪ ಸ್ವಂತ 104:ಎ | ಖುಷ್ಕಿ ಸ.ನಂ.105 ಸ.ನಂ.103 |ನಿಚ್ಚಾಪುರ ಗ್ರಾಮದ | ಈಗಾಗಲೇ ಭೂಸ್ವಾ ಉತ್ತರ 0.15 
2) ದಾವಣಗೆರೆ ಜಯಮ್ಮ ಬಿನ್‌ ಮಹದೇವಪ್ಪ ಗಡಿ ಮತ್ತು ಧೀನವಾದ ಭಾಗ 
ಸ.ನಂ.105 0.54 0.32 
ಸ.ನಂ.105 ಸ.ನಂ.103 (ಈಗಾಗಲೇ ಭೂಸ್ವಾ | ಸ.ನಂ.104:ಎ ಪೈಕಿ ದಕ್ಷಿಣ 0.39 
ಧೀನವಾದ ಭಾಗ 
13 | 1) ಕರ್ನಾಟಕ ಸರ್ಕಾರ ಈಚಲವನ ಕಂದಾಯ | ಸರ್ಕಾರ ಸ್ವಂತ | 103:ಎ | ಖುಷ್ಕಿ ಸ.ನಂ.104 ಸ.ನಂ.97 ಸ.ನಂ.103:ಎ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.93 
ಇಲಾಖೆ ಧೀನವಾದ ಭಾಗ 
2) ವೆಟ್ಟಿ ಚನ್ನಬಸಪ್ಪ 1.76 0.19 
ಸ.ನಂ.104 | ಸ.ನಂ.103:ಬಿ| ಈಗಾಗಲೇ ಭೂಸ್ವಾ ಸ.ನಂ.103:ಎ ಪೈಕಿ ದಕ್ಷಿಣ 0.83 
ಧೀನವಾದ ಭಾಗ 
14 | ಗಂಗಮ್ಮಕೋಂ ವೀರಪ್ಪ, ಕಂಚಿಕೇರಿ ಸ್ವಂತ 103:ಬಿ | ಖುಷ್ಕಿ | ಸ.ನಂ.103:ಎ | ಸ.ನಂ.98 (ಈಗಾಗಲೇ ಭೂಸ್ವಾ | ಸ.ನಂ.103:ಬಿ ಪೈಕಿ ದಕ್ಷಿಣ 0.08 0.08 0.05 
ಧೀನವಾದ ಭಾಗ 
15 | ಬಡ್ಡಿ ಇಮಾಮಲಿಸಾಬು ಬಿನ್‌ ಸ್ವಂತ 97:ಬಿ ಖುಷ್ಕಿ ಸ.ನಂ.103 | ಸ.ನಂ.97:ಎ | ಸ.ನಂ.97:ಬಿ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.55 0.55 0.33 
ಸುಭಾನ್‌ಸಾಬು, ಹ.ಹಳ್ಳಿ ಧೀನವಾದ ಭಾಗ 
16 | 1) ನಿಂಬಳಗೇರಿ ರೇವಕ್ಕ ಸ್ವಂತ 97:ಎ ಖುಷ್ಕಿ | ಸ.ನಂ.97:ಬಿ | ಸ.ನಂ.98:ಎ | ಸ.ನಂ.97:ಎ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.74 | 0.74 | 0.44 
2) ನಿಂಬಳಗೇರಿ ಸಿದ್ದಪ್ಪ ಧೀನವಾದ ಭಾಗ 
3) ನಿಂಬಳಗೇರಿ ಅಂಜಿನಪ್ಪ ಬಿನ್‌ ಸಿದ್ದಪ್ಪ 
17 | 1) ಶಿವಬಸಪ್ಪ ಬಿನ್‌ ಮುದ್ದಪ್ಪ ಸ್ವಂತ 98:ಬಿ ಖುಷ್ಕಿ ಸ.ನಂ.103 ಸ.ನಂ.96 ಈಗಾಗಲೇ ಭೂಸ್ವಾ ಸ.ನಂ.98:ಬಿ ಪೈಕಿ ದಕ್ಷಿಣ 1.46 1.46 0.91 
2 ಕೊಟ್ರಪ್ಪ ಬಿನ್‌ ಮುದ್ದಪ್ಪ ಧೀನವಾದ ಭಾಗ 

















3) ಷಣ್ಮುಖಪ್ಪ ಬಿನ್‌ ಮುದ್ದಪ್ಪ 


ಬಂ 

























































































ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೨, ೨೦೦೪ ೮೬೧ 
1 2 3 4 5 6 7 8 9 10 11 12 13 
18 | ಬಂಗ್ಲಿ ಕೊಟ್ರಪ್ಪ ಬಿನ್‌ ಲೇಟ್‌ ಈಶ್ವರಪ್ಪ ಸ್ವಂತ 98:ಎ | ಖುಷ್ಕಿ | ಸ.ನಂ.97:ಎ | ಸ.ನಂ.96 | ಸ.ನಂ.98:ಎ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.17 | 0.17 | 0.10 

ಧೀನವಾದ ಭಾಗ 
19 | ಗಡ್ಡದಗೌಡ್ರ ಬೆಟ್ಟಪ್ಪ ಬಿನ್‌ ಚನ್ನಬಸಪ್ಪ, ಸ್ವಂತ 96:ಸಿ ಖುಷ್ಕಿ ಸ.ನಂ.98 ಸ.ನಂ.96:ಬಿ | ಸ.ನಂ.96:ಸಿ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.33 
ಅಡವಿಹಳ್ಳಿ ಧೀನವಾದ ಭಾಗ ಟ್‌ ಸಿ 
ಸ.ನಂ.98 ಸ.ನಂ.96:ಬಿ ಈಗಾಗಲೇ ಭೂಸ್ವಾ | ಸ.ನಂ.96:ಸಿ ಪೈಕಿ ದಕ್ಷಿಣ 0.33 
ಧೀನವಾದ ಭಾಗ ಮತ್ತು ಸ.ನಂ.95 
20 | ಗಡ್ಡದ ಗೌಡ್ರ ನಿಂಗನಗೌಡ ಬಿನ್‌ ಬೆಟ್ಟಪ್ಪ, ಸ್ವಂತ 96:ಬಿ ಖುಷ್ಕಿ | ಸ.ನಂ.96:ಸಿ ಸ.ನಂ.92  ಸ.ನಂ.96:ಬಿ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.16 
ಅಡವಿಹಳ್ಳಿ ಧೀನವಾದ ಭಾಗ 
ಸ.ನಂ.96:ಸಿ ಈಗಾಗಲೇ |ಈಗಾಗಲೇ ಭೂಸ್ವಾ ಸ.ನಂ.95 ದಕ್ಷಿಣ 0.04 0.20 0.12 
ಭೂಸ್ವಾಧೀನ | ಧೀನವಾದ ಭಾಗ 
ವಾದ ಭಾಗ 
21 | ವಂಕಾ ಸರ್ಕಾರ ಸರ್ಕಾರ 95 ಖುಷ್ಕಿ |ಸ.ನಂ.95 ಪೈಕಿ ಸ.ನಂ.92 ಸ.ನಂ.96 ಸ.ನಂ.95 ಪೈಕಿ - 0.12 0.12 ದ 
22 | ರಸ್ತಾ ಸರ್ಕಾರ ಸರ್ಕಾರ 92 ಸ್ತ ಸ.ನಂ.96 ಸ.ನಂ.90 ಸ.ನಂ.92 ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.03 
ಧೀನವಾದ ಭಾಗ 0.06 
ಸ.ನಂ.95 ಸ.ನಂ.90 [ಈಗಾಗಲೇ ಭೂಸ್ವಾ | ಸ.ನಂ.92 ಪೈಕಿ ದಕ್ಷಿಣ 0.03 
ಧೀನವಾದ ಭಾಗ 
23 | ಐ.ಎಂ. ಮಲ್ಲಿಕಾರ್ಜುನಯ್ಯ ಬಿನ್‌ ಬಸಯ್ಯ ಸ್ವಂತ 90:ಬಿ1 ಖುಷ್ಕಿ ಸ.ನಂ.92 ಸ.ನಂ.90:ಎ |ಸ.ನಂ.90:ಬಿ1 ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.16 0.16 0.10 
ಧೀನವಾದ ಭಾಗ 
24 | ಅನಂತತೀರ್ಥ ಸತ್ಯನಾರಾಯಣ ಬಿನ್‌ ಸ್ವಂತ 90:ಬಿ2 ಖುಷ್ಕಿ ಸ.ನಂ.92 ಸ.ನಂ.91 |ಈಗಾಗಲೇ ಭೂಸ್ವಾ ಸ.ನಂ.90:ಬಿ2 ಪೈಕಿ ದಕ್ಷಿಣ 0.16 0.16 0.10 
ಕೃಷ್ಣಮೂರ್ತಿಚಾರ್‌. ಧೀನವಾದ ಭಾಗ 
25 | ನಿಚ್ಚಾಪುರದ ಕೊಟ್ರಪ್ಪ ಬಿನ್‌ ದೊಡ್ಡ ಬಸಪ್ಪ ಸಂತ 90:ಎ ಖುಷ್ಕಿ | ಸ.ನಂ.90:ಬಿ1 ಸ.ನಂ.87 | ಸ.ನಂ.90:ಎ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.17 0.17 0.10 
ಅಡವಿಹಳ್ಳಿ. ಧೀನವಾದ ಭಾಗ 
26 | ಎನ್‌ ಕೊಟ್ರಪ್ಪ ಬಿನ್‌ ಬಸಪ್ಪ ಸ್ವಂತ 91:ಸಿ ಖುಷ್ಕಿ ಸ.ನಂ.90 ಸ.ನಂ.91:ಎ [ಈಗಾಗಲೇ ಭೂಸ್ವಾ ಸ.ನಂ.91:ಸಿ ಪೈಕಿ ದಕ್ಷಿಣ 0.17 0.17 0.21 
ಧೀನವಾದ ಭಾಗ 
27 | ಶ್ರೀ ಬಸವೇಶ್ವರ ದೇವರು ಸ್ವಂತ 91:ಬಿ ಖುಷ್ಕಿ | ಸ.ನಂ.91:ಸಿ | ಸ.ನಂ.91:ಎ ಈಗಾಗಲೇ ಭೂಸ್ವಾ | ಸ.ನಂ.91:ಬಿ ಪೈಕಿ ದಕ್ಷಿಣ 0.08 0.08 0.10 
ಬಿನ್‌ ಪಿ. ಅರಸಬಸಪ್ಪ, ಹ.ಹಳ್ಳಿ ಧೀನವಾದ ಭಾಗ 
28 | ಮಡಿವಾಳದ ಸಿದ್ದಮ್ಮ ಕೋಂ ಕೆಂಚಪ್ಪ ಸ್ವಂತ 91: ಖುಷ್ಕಿ ಸ.ನಂ.91:ಬಿ ಸ.ನಂ.85 |ಈಗಾಗಲೇ ಭೂಸ್ವಾ ಸ.ನಂ.91:ಎ ಪೈಕಿ ದಕ್ಷಿಣ 0.14 0.14 0.17 
ಧೀನವಾದ ಭಾಗ 
29 | ವಂಕಾ ಸರ್ಕಾರ ಸರ್ಕಾರ 87:ಎ | ಸರ್ಕಾರ ಸ.ನಂ.90 ಸ.ನಂ.85 | ಸ.ನಂ.87:ಎ ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.24 
ಧೀನವಾದ ಭಾಗ 
ಸ.ನಂ.86 ಸ.ನಂ.75 | ಸ.ನಂ.87:ಎ ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.06 0.34 
ಧೀನವಾದ ಭಾಗ 
ಸ.ನಂ.87:ಬಿ ಸ.ನಂ.75 ಈಗಾಗಲೇ ಭೂಸ್ವಾ ಸ.ನಂ.75 ದಕ್ಷಿಣ 0.04 


























ಧೀನವಾದ ಭಾಗ 




































































೮೬೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೨ ೨೦೦೪ ಭಾಗ - ೬ 
1 2 3 4 5 6 7 8 9 10 11 12 13 
30 | ಗೌಡ್ರ ದೊಡ್ಡ ನಿಂಗಪ್ಪ ಬಿನ್‌ ಭರ್ಮಪ್ಪ ಸ್ವಂತ 87:ಬಿ | ಖುಷ್ಕಿ | ಸ.ನಂ.86 | ಸ.ನಂ.87:ಎ | ಈಗಾಗಲೇ ಭೂಸ್ವಾ | ಸ.ನಂ.87:ಬಿ ಪೈಕಿ ದಕ್ಷಿಣ 0.04 | 0.04 | 0.02 

ತಿಮಲಾಪುರ. ಧೀನವಾದ ಭಾಗ 
31 | 1) ಶ್ರೀಧರಪ್ಪ ಬಿನ್‌ ದ್ಯಾಮಪ್ಪ ಸ್ವಂತ 85 ಪೈಕಿ ಖುಷ್ಕಿ ಸ.ನಂ.87 ಸ.ನಂ.85:1 | ಸ.ನಂ.85:2 ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.07 
2) ಬಡಿಗೇರ ವೀರಣ್ಣ ಬಿನ್‌ ದ್ಯಾಮಪ್ಪ ಧೀನವಾದ ಭಾಗ bis i 
ಸ.ನಂ.91 ಸ.ನಂ.85:1 |ಈಗಾಗಲೇ ಭೂಸ್ವಾ ಸ.ನಂ.85:2 ಪೈಕಿ ದಕ್ಷಿಣ 0.08 
ಧೀನವಾದ ಭಾಗ 
32 | 1) ಶ್ರೀಧರಪ್ಪ ಬಿನ್‌ ದ್ಯಾಮಪ್ಪ ಸ್ವಂತ 85 ಪೈಕಿ | ಖುಷ್ಕಿ | ಸ.ನಂ.85:2 | ಸ.ನಂ.86 | ಸ.ನಂ.85:1 ಪೈಕಿ | ಈಗಾಗಲೇ ಭೂಸ್ವಾ ಉತ್ತರ 0.11 
2) ಬಡಿಗೇರ ವೀರಣ್ಣ ಬಿನ್‌ ದ್ಯಾಮಪ್ಪ ಧೀನವಾದ ಭಾಗ 6 ii 
ಸ.ನಂ.85:2 ಸ.ನಂ.86 |ಈಗಾಗಲೇ ಭೂಸ್ವಾ ಸ.ನಂ.85:1 ಪೈಕಿ ದಕ್ಷಿಣ 0.10 
ಧೀನವಾದ ಭಾಗ 
33 | ಗೌಡ್ರ ಮಂಜುನಾಥ ಬಿನ್‌ ಗೌಡ್ರ ನಿಂಗಪ್ಪ ಸ್ವಂತ 86 ಖುಷ್ಕಿ ಸ.ನಂ.85 ಸ.ನಂ.87 ಸ.ನಂ.86 ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.24 
ಧೀನವಾದ ಭಾಗ 
0.45 0.27 
ಸ.ನಂ.85 ಸ.ನಂ.87 (ಈಗಾಗಲೇ ಭೂಸ್ವಾ | ಸ.ನಂ.86 ಪೈಕಿ ದಕ್ಷಿಣ 0.21 
ಧೀನವಾದ ಭಾಗ 
34 | 1) ಕುದುರಿ ಕರಿಯಪ್ಪ ಬಿನ್‌ ಗೋಣಪ್ಪ ಸ್ವಂತ 75:ಎ ಖುಷ್ಕಿ ಸ.ನಂ.87 ಸ.ನಂ.72 | ಸ.ನಂ.75:ಎ ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.99 
2) ಕುದುರಿ ಭರ್ಮಪ್ಪ ಬಿನ್‌ ಗೋಣಪ್ಪ ಧೀನವಾದ ಭಾಗ ಜಟ? 
ಸ.ನಂ.87 | ಸ.ನಂ.72 |ಈಗಾಗಲೇ ಭೂಸ್ವಾ | ಸ.ನಂ.75:ಎ ಪೈಕಿ ದಕ್ಷಿಣ 1.02 
ಧೀನವಾದ ಭಾಗ 
35 | ಹರಿಜನ ದುರುಗದಯ್ಯ ಬಿನ್‌ ದುರುಗದಯ್ಯ, ಸಂತ 72 ಖುಷ್ಕಿ ಸ.ನಂ.75 ಸ.ನಂ.72 ಪೈಕಿ ಸ.ನಂ.72 ಪೈಕಿ ಈಗಾಗಲೇ ಭೂಸ್ವಾ ಉತ್ತರ 0.23 
ಘಾಸಿ ನನಾದ ಯಗ 0.46 | 0.27 
ಸ.ನಂ.75 ಸ.ನಂ.72 ಪೈಕಿ ಈಗಾಗಲೇ ಭೂಸ್ವಾ ಸ.ನಂ.72 ಪೈಕಿ ದಕ್ಷಿಣ 0.23 
ಧೀನವಾದ ಭಾಗ 
36 | 1) ಕೊಪ್ಪಳದ ಪರ್ವತಪ್ಪ ಬಿನ್‌ ಲೇಟ್‌ ಚಿನ್ನಪ್ಪ ಸ್ವಂತ 46:ಬಿ | ಖುಷ್ಕಿ | ಸ.ನಂ.46:ಬಿ | ಈಗಾಗಲೇ |ಈಗಾಗಲೇ ಭೂಸ್ವಾ | ಸ.ನಂ.47:ಬಿ ದಕ್ಷಿಣ 021 0:21. |. 027 
2) ಕೆ. ಗಂಗಾಧರ ಬಿನ್‌ ಲೇಟ್‌ ಚಿನ್ನಪ್ಪ ಪೈಕಿ ಭೂಸ್ವಾಧೀನ | ಧೀನವಾದ ಭಾಗ 
3) ಜಿ. ಬಸಪ್ಪ ಬಿನ್‌ ಗೋಣಿಬಸಪ್ಪ, ವಾದ ಭಾಗ 
ತಿಮಲಾಪುರ. 
37 11) ಬಸಪ್ಪ ಬಿನ್‌ ಗೋಣಿಪ್ಪ ಸಂತ 47:ಬಿ ಖುಷ್ಕಿ ಸ.ನಂ.47:ಬಿ | ಸ.ನಂ.47:ಬಿ ಈಗಾಗಲೇ ಭೂಸ್ವಾ ಸ.ನಂ.47:ಬಿ ಪೈಕಿ ದಕ್ಷಿಣ 0.49 0.49 0.63 
2 ಉದ್ದಪ್ಪ ಬಿನ್‌ ಹಂಡಿ ಲಕ್ಕಪ್ಪ ಪೈಕಿ ಪೈಕಿ ಧೀನವಾದ ಭಾಗ 
3) ಚಂದ್ರಪ್ಪ ಬಿನ್‌ ರುದ್ರಪ್ಪ ಮತ್ತು 46:ಬಿ 
4) ವೀರಭದ್ರಾಚಾರಿ ಬಿನ್‌ ಸಣ್ಣವೀರಪ್ಪ 
5) ದೊಡ್ಡವೀರಪ್ಪ ಬಿನ್‌ ದೊ: ಮಾನಪ್ಪ 
6) ಚನ್ನಬಸಪ್ಪ 7) ಕಾಳಪ್ಪ 
8 ವೀರಭದ್ರಚಾರಿ ಬಿನ್‌ ದೊ: ಮಾನಪ್ಪ. 















































ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೨, ೨೦೦೪ ೮೬೩ 













































































1 2 3 4 5 6 7 8 9 10 11 12 13 
38 | 1) ತಿಮ್ಮಪ್ಪ 2) ಬಸಮ್ಮ ಸ್ವಂತ 35:ಬಿ ಖುಷ್ಕಿ | ಸ.ನಂ.35:ಬಿ ಸ.ನಂ.21 ,ಈಗಾಗಲೇ ಭೂಸ್ವಾ | ಸ.ನಂ.35:ಬಿ ಪೈಕಿ ದಕ್ಷಿಣ 0.06 0.06 | 0.08 
3) ಲಕ್ಷಣ ಮೈ:ನಿ:ಅಜ್ಜಿ ಹೊನ್ನಮ್ಮ ಗಂಡ ಪೈಕಿ ಧೀನವಾದ ಭಾಗ 
ಲಕ್ಷ ಪ್ರ 4% ರಾಜಪ್ಪ ಮೈ:ನಿ: ಅಜ್ಜಿ ಹೊನ್ನಮ್ಮ 
ಗಂಡ ಲಕ್ಷಪ್ಪ 
39 | 1) ತಳವಾರ ಲೇಶಿ ಬಸವ್ವ ಬಿನ್‌ ಸಣ್ಣತಿಮಪ್ಪ ಸ್ವಂತ 21:ಇ ಖುಷ್ಕಿ ಸ.ನಂ.35 ಸ.ನಂ.21:ಡಿ ಈಗಾಗಲೇ ಭೂಸ್ವಾ ಸ.ನಂ.21:ಇ ದಕ್ಷಿಣ 0.39 0.39 | 0.50 
2) ವೀರಶೈವರ ಸಶಾನ ಧೀನವಾದ ಭಾಗ 
40 | ತಳವಾರ ಲೇಶಿ ಬಸವ್ವ ಬಿನ್‌ ಸಣ್ಣತಿಮಪ್ಪ, ಸ್ವಂತ 21:ಡಿ ಖುಷ್ಕಿ | ಸ.ನಂ.21:ಇ | ಸ.ನಂ.21:ಸಿ ಈಗಾಗಲೇ ಭೂಸ್ವಾ | ಸ.ನಂ.21:ಡಿ ಪೈಕಿ ದಕ್ಷಿಣ 0.38 0.38 | 0.50 
ಹ.ಹಳ್ಳಿ ಧೀನವಾದ ಭಾಗ 
41 | ಜಟ್ಟಿನಕಟ್ಟಿ ವಿರುಪಾಕ್ಷಪ್ಪ ಬಿನ್‌ ಸಿದ್ದಿಂಗಪ್ಪ, ಸ್ವಂತ 21:ಸಿ.. ಖುಷ್ಕಿ | ಸ.ನಂ.21:ಡಿ | ಸ.ನಂ.21:ಬಿ | ಈಗಾಗಲೇ ಭೂಸ್ವಾ | ಸ.ನಂ.21:ಸಿ ದಕ್ಷಿಣ 0.19 | 0.19 | 0.24 
ಹ.ಹಳ್ಳಿ ಧೀನವಾದ ಭಾಗ 
42 | ಬಿ. ಮಂಜುನಾಥ, ಹ.ಹಳ್ಳಿ ಸ್ವಂತ 21:ಬಿ ಖುಷ್ಕಿ ಸ.ನಂ.21:ಸಿ ಸ.ನಂ.21:ಎ |ಈಗಾಗಲೇ ಭೂಸ್ವಾ ಸ.ನಂ.21:ಬಿ ಪೈಕಿ ದಕ್ಷಿಣ 0.28 0.28 0.36 
ಧೀನವಾದ ಭಾಗ 
43 | ಕೊಟೆ ಕರಿಬಸಪ್ಪ ಬಿನ್‌ ಮಲ್ಲುಕಪ್ಪ, ಹ.ಹಳ್ಳಿ ಸ್ವಂತ 21:ಎ ಖುಷ್ಕಿ | ಸ.ನಂ.21:ಬಿ | ಹರಪನಹಳ್ಳಿ ಈಗಾಗಲೇ ಭೂಸ್ವಾ | ಸ.ನಂ.21:ಎ ಪೈಕಿ ದಕ್ಷಿಣ 0.38 0.38 | 0.49 
ಗ್ರಾಮದ ಗಡಿ | ಧೀನವಾದ ಭಾಗ 
44 | 1) ಜಾಮೀಲಾಬಿ ಕೋಂ ಅಜೀಸ್‌ ಸಾಬು ಸ್ವಂತ 59:ಸಿ ಖುಷ್ಕಿ ಸ.ನಂ.57 ಸ.ನಂ57 ಸ.ನಂ.57 ಸ.ನಂ.59:ಸಿ ಪೈಕಿ ದ 0.03 0.03 0.03 
2) ಹಂಫೀಜಾಬಿ ಕೋಂ ಕಾಸಿಂಸಾಬು 
3) ಜಟ್ಟಪ್ಪರ ಸಣ್ಣಬಸಪ್ಪ ಬಿನ್‌ ಬಸಪ್ಪ 
4) ಬಡಕಪ್ಪನವರ ಲಕ್ಷ ಪ್ರ ಬಿನ್‌ ಮಲ್ಲಪ್ಪ 
ಒಟ್ಟು 17.60 
ಪಿ.ಆರ್‌. 408 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ರವರ ಕಾರ್ಯಾಲಯ 
ಭೂ ಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಯೂ:ಸಿಆರ್‌:95/2004-05, ದಿನಾಂಕ: 28ನೇ ಅಕ್ಟೋಬರ್‌ 2004 

ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹರಪನಹಳ್ಳಿ ತಾಲ್ಲೂಕು ನೀಲಗುಂದ ಗ್ರಾಮದ ಜಮೀನು ಹರಪನಹಳ್ಳಿ ಪಟ್ಟಣಕ್ಕೆ ತುಂಗಭದ್ರಾ ನದಿಯಿಂದ ಕುಡಿಯುವ ನೀರಿನ 
ಸರಬರಾಜು ಯೋಜನೆಯಡಿಯಲ್ಲಿ ಮಧ್ಯಂತರ ಪಂಪುಮನೆ ನಿರ್ಮಾಣಕ್ಕಾಗಿ ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯಿತಿ, ಹರಪನಹಳ್ಳಿ ಇವರ ವತಿಯಿಂದ ಭೂ ಸ್ವಾಧೀನ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು 
ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894) ಪ್ರಕರಣದ (1ನೇ ಉಪ ಪ್ರಕರಣದ ಅನುಬಂಧಗಳ ಅನುಸಾರವಾಗಿ ಅದಕ್ಕೆ 
ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮ 42)ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ 
ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು ಹರಪನಹಳ್ಳಿ ಇವರನ್ನು 
ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು 30 ದಿವಸಗಳ ಮುಂಚೆ ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ 
ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಹರಪನಹಳ್ಳಿ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 


೮೬೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೨ ೨೦೦೪ ಭಾಗ - ೬ 





ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತವಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯಗಳಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ದಾವಣಗೆರೆ ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ, 
ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು 
ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವುದು. ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (ಏಳನೇ ಖಂಡದ) 2ನೇಯ ಪ್ರಕರಣದ ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು ಹರಪನಹಳ್ಳಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬಾ ಗ್ರಾಮ: ನೀಲಗುಂದ 
ಕ್ರಮ (ಖಾತೆದಾರರ - ಅನುಭವದಾರರ - ಗೇಣಿದಾರರ ತರಹೆ ಸರ್ವೆ ಚಕ್ಕುಬಂದಿ ಅಗತ್ಯವಾದ ಅಂದಾಜು ಆಕಾರ 
ಸಂಖ್ಯೆ |  - ಹಿತಾಸಕ್ತಿ ಹೊಂದಿರುವವರ ಹೆಸರು ನಂ. ವಿಸ್ತೀರ್ಣ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಎ.ಗುಂ. ರೂ.ಪೈ. 
1 2 3 4 5 6 7. 8 9 10 
1). | ಎಸ್‌. ಮಡಿವಾಳಪ್ಪ ಬಿನ್‌ ಮಲ್ಲಪ್ಪ, ಖುಷ್ಕಿ | 7ಬಿ ಹರಪನಹಳ್ಳಿ ಸ.ನಂ.71/ಬಿ ಪೈಕಿ ಸ.ನಂ.71/ಬಿ ಪೈಕಿ ಸ.ನಂ.71/ಎ 0.75 0.96 
ನೀಲಗುಂದ ಹಲುವಾಗಲು ರಸ್ತೆ ಉಳಿದ ಜಮೀನು ಉಳಿದ ಜಮೀನು ಜಮೀನು 
ಪಿ.ಆರ್‌. 415 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ 


4(1)ರ ಅಧಿಸೂಚನೆಗೆ ತಿದ್ದುಪಡಿ ಅಧಿಸೂಚನೆ ಪ್ರಕರಣ ಸಂಖ್ಯೆ: ಎಲ್‌ಎಕ್ಯೂ:ಸಿಆರ್‌:134/2002-03, ದಿನಾಂಕ: 9ನೇ ನವೆಂಬರ್‌ 2004 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ಕಲಂ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಸಿಆರ್‌:134:2002-03, ದಿನಾಂಕ: 17.2.2003 ರಂತೆ ಜಿಲ್ಲಾಧಿಕಾರಿಗಳು ದಾವಣಗೆರೆ ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 6.3.2003 ರಂದು ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ 115 ರಿಂದ 122 ವರೆಗೆ ಭಾಗ-6 ರಲ್ಲಿ ಹಾಗೂ ಜೆ.ಎಂ.ಸಿ. ಕಾಲದಲ್ಲಿ ವಿಸ್ತೀರ್ಣ ಹೆಚ್ಚಾಗಿರುವುದರಿಂದ, ಭೂಸ್ವಾಧೀನ 
ಕಾಯ್ದೆ ಕಲಂ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಕೊಹರೈಲ್ವೆ:ಸಿಆರ್‌.134:2002-03, ದಿನಾಂಕ: 2.1.2004 ರಂತೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 
22.1.2004 ರಂದು ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ 22 ರಿಂದ 24 ರವರೆಗೆ ಭಾಗ-6 ರಲ್ಲಿ ಹರಪನಹಳ್ಳಿ ಗ್ರಾಮದ ಜಮೀನು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಲೈನ್‌ ನಿರ್ಮಾಣದ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. 
ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬಾ ಗ್ರಾಮ: ಹರಪನಹಳ್ಳಿ 
4(1)ರ ಅಧಿಸೂಚನೆ 
4(1)ರ ಅಧಿಸೂಚನೆಯಂತೆ ಪ್ರಕಟವಾಗಿರುವುದು ತಿದುಪಡಿಯಾಗಿರುವುದು 
ದಿನಾಂಕ ವಿವರ ವ 
ದಿನಾಂಕ ಕ್ರಮ ಸ.ನಂ. ಖಾತೆದಾರರ ಹೆಸರು ವಿಸ್ಕೀರ್ಣ ಭೂ ಕ್ರಮ ಸರ್ವೆ ಖಾತೆದಾರರ ಹೆಸರು ವಿಸ್ತೀರ್ಣ ಭೂ 
ಸಂಖ್ಯೆ ಕಂದಾಯ ಸಂಖ್ಯೆ | ನಂಬರ್‌ ಎ.ಸೆಂ. ಕಂದಾಯ 
6.3.2003 11 382 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 1.30 ದ 1 382 ಹಿಂದುಪುರ ಶೇಷಗಿರಿರಾವ್‌ ಬಿನ್‌ ನರಸಿಂಗರಾವ್‌ 1.33 0.60 
22.1.2004 4 382 ಎ 0.03 
ಒಟ್ಟು 1.33 









































ಪಿ.ಆರ್‌. 426 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


